ಎಂ. ಪಿ. ಮಹದೇವಯ್ಯ 


| ದಂಡನಾಯಕರ ಸ್ಥಾನಮಾನ 


ಕರ್ನಾಟಕದ ರಾಜ್ಯಾಡಳಿತದಲ್ಲಿ ದಂಡನಾಯಕ 
ಎಂಬ ಅಧಿಕಾರಿಯ ಪಾತ್ರವು ಗಮನಾರ್ಹವಾದುದು. 
ಬಹುಶಃ ಈ ಅಧಿಕಾರಿಯಷ್ಟು ವ್ಯಾಪಕ ಅಧಿಕಾರವನ್ನು 
ಳೃವರು ಕರ್ನಾಟಕ ರಾಜ್ಯಾಡಳಿತದಲ್ಲಿ ಕಾಣಬರುವುದಿಲ್ಲ 
ವೆನ್ನಬಹುದು. ಸಂಖ್ಯೆಯ ದೃಷ್ಟಿಯಿಂದಲೂ ಇದು 
ಜವೆನ್ನಿಸುತ್ತದೆ. ಪ್ರಾಚೀನ ಕರ್ನಾಟಕ ರಾಜ್ಯಾಡಳಿ 
ತದ ಅಧಿಕಾರಿಗಳಲ್ಲಿ ಅರ್ಧದಷ್ಟು ಜನರಾದರೂ ದಂಡ 
ನಾಯಕರ ಗುಂಪಿಗೆ ಸೇರಿದವರು. ಈ ಬಗೆಯ ಹೆಚ್ಚಿನ 
ಪಾತ್ರ, ವಹಿಸಿದ್ದ ಈ ಅಧಿಕಾರಿಗಳ ಸ್ಕಾ ನಮಾನ, ಆಧಿ 
ಕಾರ ಮುಂತಾದವುಗಳ ಬಗೆಗೆ ವಿಪುಲ ಮತ್ತು ಖಚಿತ 
ವಾದ ಮಾಹಿತಿ ದೊರಕಿಲ್ಲದೇ ಇರುವುದು ಆಶ್ಚರ್ಯದ 
ಸಂಗತಿ. 


ದಂಡನಾಯಕನು ಕರ್ನಾಟಕಕ್ಕೆ , ಮಾತ್ರ ಸೀಮಿತ 
ನಾಗಿದ್ದ ಅಧಿಕಾರಿಯಲ್ಲವೆಂಬುದನ್ನು ಮೊದಲು ಗಮನಿಸ 
ಬೇಕು. ಸಾಮಾನ್ಯವಾದ ಅರ್ಥದಲ್ಲಿ "ದಂಡವನ್ನು ಹಿಡಿ 
ದಿರುವ ನಾಯಕ' ಎಂದು ಹೇಳಬಹುದಾದರೂ ಈ 
“ದಂಡ' ಎನ್ನುವ ಪದವು ಸಾಂಕೇತಿಕವಾಗಿ “ಆಡಳಿತ' 
ಎನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ರಾಜನನ್ನು 
“ದಂಡಧರ' ಎನ್ನುವುದರಿಂದ, ದಂಡನಾಯಕನು ದಂಡ 
ವನ್ನು ಪ್ರವರ್ತಿಸುವುದರಲ್ಲಿ ಸಹಾಯ ಮಾಡುವ ಅಧಿ 
ಕಾರಿ; ಆಂದರೆ ಈ ಕಾರ್ಯವನ್ನು ನಿರ್ವಹಿಸುವ ಅಧಿ 
ಕಾರಿ ಎನ್ನುವ ಅರ್ಥವೂ ಬರುತ್ತದೆ. ಮಹಾದಂಡ 


1. ಗುಪ್ತರ ಶಾಸನಗಳು, ಪು. ೧೬ 
2. ಹಿಂದೂ ಪಾಲಿಟಿ, ಪು. ೩೨೦ 


"೧೦೦ 


ನಾಯಕ, ಮಹಾಪ್ರಚೆಂಡ ದಂಡನಾಯಕ ಎನ್ನುವ ಅಧಿ 
ಕಾರಿಗಳನ್ನೂ ಶಾಸನಗಳು ಹೆಸರಿಸುತ್ತವೆ. ಆದರೆ ಇವು 
ಗಳ ಖಚಿತವಾದ ಅರ್ಥವೇನು ಎನ್ನುವುದು ಮಾತ್ರ 
ತಿಳಿದುಬಂದಿಲ್ಲ ಹಾಗೂ ಇವರು ದಂಡನಾಯಕನಿಗಿಂಶ 
ಮೇಲಿನ ಅಧಿಕಾರಿಗಳೇ ಎನ್ನುವುದೂ ಖಚಿತವಿಲ್ಲ. 
ಸಾಮಾನ್ಯವಾಗಿ ಇದೇ ಅರ್ಥದಲ್ಲಿ ಬಳಕೆಯಾಗಿರುವ ಪದ 
ಗಳೆಂದರೆ ದಂಡನಾಥ ಮತ್ತು ದಂಡಾಧಿನಾಥ. ಕನ್ನಡ. 
ಶಾಸನಗಳಲ್ಲಿ ದಂಡನಾಯಕ ಮತ್ತು ದಣ್ಣಾಯಕ 
ಎನ್ನುವ ರೂಪಗಳನ್ನು ಕಾಣುತ್ತೇವೆ. 


ಗುಪ್ತರ ಕಾಲದಲ್ಲಿಯೂ ದಂಡನಾಯಕ ಎನ್ನುವ 
ಪದದ ಬಳಕೆಯಾಗಿದೆ. ಇದನ್ನು ವಿಶ್ಲೇಷಿಸುವಾಗ 
ಜೆ. ಎಫ್‌. ಫ್ಲೀಟರು ಅವನು ಸೇನೆಯ ವರಿಷ್ಠ ಅಧಿಕಾರಿ 


ಎಂದು ಅಭಿಪ್ರಾಯಪಟ್ಟಿದ್ದಾರೆ! ಆದರೆ ಕೆ. ಹಿ. 
ಜಯಸ್ವಾಲ್‌ ಈ ಅಭಿಪ್ರಾಯವನ್ನು ಒಪ್ಪುವುದಿಲ್ಲ. 


ಅವರೆ ಪ್ರಕಾರ, ದಂಡನಾಯಕನು ಸೇನಾ ಅಧಿಕಾರಿಯೆಲ್ಲ; 
ಸೇನೆಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ; ಇ 
ರಲ್ಲಿ ದಂಡ ಎನ್ನುವುದು ಸೇನೆಯನ್ನು ಸೂಚಿಸು 
ಅದು ಆಡಳಿತ 


& 
[3 
© 


ಸೂಚಕವಾದ ಪದ ; ಆದುದರಿಂದ 
ದಂಡನಾಯಕನು ನಾಗರಿಕ(ಸಿವಿಲ್‌) ಆಡಳಿತದ ವರಿ | 
ಅಧಿಕಾರಿ; ಒಂದು ಅರ್ಥದಲ್ಲಿ ಅದು ಬಿರುದು ಇದ್ದ ೦ತೆ; 
ಆಡಳಿತದ ವರಿಷ್ಠ ಆಧಿಕಾರಿಗಳನ್ನು ದಂಡನಾಯಕ 
ಎನ್ನುವ ಬಿರುದಿನಿಂದ ಸೂಚಿಸುತ್ತಿದ್ದರು.2 


ಕರ್ನಾಟಕದಲ್ಲಿ ಇವರ ಸ್ಥಾನವನ್ನು ಗಮನಿಸು 
ವಾಗ, ಒಂದು ವಿಷಯವು ನಮ್ಮ ಗಮನವನ್ನು ಸೆಳೆಯು 
ತ್ತದೆ. ಕದಂಬ ಮತ್ತು ಗಂಗರ ಕಾಲದ ಶಾಸನಗಳಲ್ಲಿ 
ದಂಡನಾಯಕರು ಅಷ್ಟಾಗಿ ಕಾಣಿಸಿಕೊಳ್ಳುವುದಿಐ್ಲ. ಅವರ 
ಪ್ರಾಮುಖ್ಯತೆ ಹೆಚ್ಚಾಗುವುದು ಕಲ್ಯಾಣದ ಚಾಲುಕ್ಕ, 
ಹೊಯ್ಸಳ ಮತ್ತು ಎಜಯನಗರಗಳ ಕಾಲದಲ್ಲಿ. ಈ 
ಕಾಲದಲ್ಲಿ ದಂಡನಾಯಕರು ಬಹಳಷ್ಟು ಸಂಖ್ಯೆಯಲ್ಲಿ 
ಕಾಣಿಸಿಕೊಳ್ಳುವುದು ಮಾತ್ರವಲ್ಲದೆ, ಆಡಳಿತದ ಎಲ್ಲ 


ಪ್ರಕಾರಗಳಲ್ಲಿಯೂ ಕಾಣಸಿಗುತ್ತಾರೆ... ಕಂದಾಯ, 
ನ್ಯಾಯ, ಸಾಮಾನ್ಯ ಆಡಳಿತ, ಜಿಲ್ಲಾ ಆಡಳಿತ, 


ತಾಲ್ಲೂಕು ಆಡಳಿತ-ಹೀಗೆ ವಿವಿಧ ಸ್ತರದ, ವಿವಿಧ 
ಹಂತದ ಆಡಳಿತ ವ್ಯವಸ್ಥೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. 

ತಲಕಾಡಿನ ಗಂಗರ ಕಾಲದಲ್ಲಿ ಹತ್ತಾರು ಜನ 
ದಂಡನಾಯಕರು ಶಾಸನಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. 
ಸಿಯಗಲ್ಲ, ಮಣಲೇರ. ಶೂದ್ರಕಯ್ಯ, ಗೋಗಿಮಯ್ಯ, 
ಚಾಮುಂಡರಾಯ ಮುಂತಾದ ದಂಡನಾಯಕರುಗಳು 
ಗಂಗರ ಕಾಲದಲ್ಲಿ ಪ್ರಮುಖರಾಗಿದ್ದವರು. ಇವರು 
ಗಂಗರು ಮಾಡಿದ ಮುಖ್ಯ ಯುದ್ಧ ಗಳಲ್ಲಿ ಭಾಗವಹಿಸಿದ 
ವರಾದುದರಿಂದ, ಇವರನ್ನು ಸೇನಾಪತಿಗಳೊಡನೆ ಸಮ 
ನಾದವರೆಂದು ಭಾವಿಸಲಾಗಿದೆ. ಏಕೆಂದರೆ ಈ ಕಾಲದ 
ಸಿವಿಲ್‌ ಅಧಿಕಾರಿಗಳಿಗೂ ಮಿಲಿಟರಿ ಅಧಿಕಾರಿಗಳಿಗೂ 
ವೃತ್ಕಾಸವನ್ನು ಕಲ್ಪಿಸುವುದು ಕಷ್ಟ. ಈ ದಂಡನಾಯ 
ಕರು ಯುದ್ದಗಳಲ್ಲಿ ಸೇನಾಧಿಪತ್ಯವನ್ನು ವಹಿಸುವುದರ 
ಜೊತೆಗೆ ಸಾಮಂತ ರಾಜರ ಮೇಲೂ ಆಧಿಕಾರವನ್ನು 


ವಾದರೆ ಬಹುತೇಕ ಸಂದರ್ಭಗಳಲ್ಲಿ 


ಭದ್ರತೆಗೆ ಧಕ್ಕೆ ಬರುವ ಸಂಭವವಿರುತ್ತಿ ದ್ದಿತು. ಈ 
ಕೆಲವು ದಂಡನಾಯಕರು ವರಿಷ್ಠ ಅಧಿಕಾರಿಗಳಾಗಿದ್ದರೆನ್ನು 
ವುದು ನಿರ್ವಿವಾದದ ಸಂಗತಿ. ಕೆಲವು ದಂಡನಾಯಕರಿಗೆ 


ಎಂಬ ಗೌರವಸೂಚಕ ಚಿನ್ನದ ಫಲಕವನ್ನೂ ಅವರಿಗೆ 
ಕೊಡಲಾಗಿದ್ದಿತು. ಒಟ್ಟಿನಲ್ಲಿ, ಗಂಗರ ಕಾಲದಲ್ಲಿ ದಂಡ 
ನಾಯಕರು ವರಿಷ್ಠ ಸೇನಾಧಿಕಾರಿಗಳಾಗಿದ್ದ ರು ಎನ್ನು 
ತ್ವಾರೆ ಬಿ. ಷೇಕ್‌ಅಲಿ ಅವರು.3 


ರಾಷ್ಟ್ರಕೂಟರ ಆಡಳಿತವನ್ನು ವಿವರಿಸುವಾಗ 
ಎ. ಎಸ್‌. ಅಳತೇಕರ್‌ ಅವರು, ಬಲಾಧಿಕೃತ, ದಂಡ 
ನಾಯಕ ಮತ್ತು ಮಹಾಪ್ರಚಂಡ ದಂಡನಾಯಕ ಎನ್ನು 
ವವರು ಮಿಲಿಟರಿ ಅಧಿಕಾರಿಗಳಾಗಿದ್ದ ರೆಂಬುದನ್ನು ಸ್ಪಷ್ಟ 
ಪಡಿಸುತ್ತಾರೆ. ಆದರೆ ಈ ಅಧಿಕಾರಿಗಳ ಕಾರ್ಯ 
ವ್ಯಾಪ್ತಿ ಏನೆಂಬುದು ತಿಳಿದಿಲ್ಲವೆಂತಲೂ ಹೇಳುತ್ತಾರೆ. 
ಅಂದರೆ ಅವರು "ದಂಡ' ಎನ್ನುವ ಪದವನ್ನು "ಸೇನೆ' 
ಎನ್ನುವ ಅರ್ಥದಲ್ಲಿ ಪರಿಗಣಿಸಿರುವರು. ಬಾದಾಮಿ 
ಚಾಲುಕ್ಕರ ಕಾಲದಲ್ಲಿಯೂ ಇದೇ 
ಮುಂದುವರಿದಿದ್ದಂತೆ ತೋರುತ್ತದೆ. ನೊ 
ಆಡಳಿತ ವ್ಯವಸ್ಥೆ ಯನ್ನು ಗಮನಿಸುವಾಗ, 
ದಂಡನಾಯಕ ಮತ್ತು ದಂಡನಾಯಕ ಎನ್ನುವ ಪದಗಳ 
ಆಧಾರದ ಮೇಲೆ ಇವರು ಸೇನಾಧಿಕಾರಿಗಳೆಂದು ಎಂ, 
ಎಸ್‌. ಕೃಷ್ಣ ಮೂರ್ತಿ ಅವರು ಭಾವಿಸಿದ್ದಾ ರೈ ಆದರೆ 
ಅವರ ಸ್ಥಾನಮಾನವನ್ನು ಇವರು ವಿವರಿಸಿಲ್ಲ. 


ಛಿ 

ke) 

[3 
te Us 

2 

9 


ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಬಹಳೆಷ್ಟು ಜನ 
ದಂಡನಾಯಕರು ಕಾಣಿಸಿಕೊಳ್ಳುತ್ತಾರೆ. ಆದುದರಿಂದ 
ಇವರೆಲ್ಲರೂ ಸೇನಾಧಿಕಾರಿಗಳಾಗಿದ್ದರೆ ಎನ್ನುವ ವಾದವು 
ಸಮಂಜಸವಾಗಿ ಕಾಣುವುದಿಲ್ಲ. ಕೇಂದ್ರ ಆಡಳಿತದಲ್ಲಿ 
ಅಧಿಕಾರಿಗಳಾಗಿದ್ದ ಅನೇಕ ಮಂತ್ರಿಗಳಿಗೆ ದಂಡನಾಯಕ 
ಎನ್ನುವ ಬಿರುದು ಇದ್ದುದನ್ನು ನಾವು ಗಮನಿಸುತ್ತೇವೆ. 
ಉದಾಹರಣೆಗೆ, ಮಹಾಪ್ರಧಾನನನ್ನೂ ದಂಡನಾಯಕ 
ಎಂದು ಕರೆದಾಗ, ಇವನಿಗೂ ಎರಡು ಅಧಿಕಾರಗಳು 
ಒಟ್ಟಿಗೆ ಇದ್ದುವೇ ಎಂಬ ಸಂದೇಹ ತೋರುತ್ತದೆ. 
ಇವುಗಳಲ್ಲಿ ಯಾವುದು ಮುಖ್ಯವಾದ ಆಧಿಕಾರ ಎನ್ನುವು 
ದನ್ನೂ ನಾವು ತಿಳಿಯಬೇಕಾಗುತ್ತದೆ. ಇದರಿಂದ ತಿಳಿ 
ಯುವ ಸಂಗತಿಯೆಂದರೆ, ಪ್ರಾಚೀನ ಕಾಲದಲ್ಲಿ ಸೇನಾ 


3. ದಿ ಹಿಸ್ಟರಿ ಆಫ್‌ ದಿ ವೆಸ್ಟರ್ನ್‌ ಗಂಗಾಸ್‌, ಮೈಸೂರು, ೧೯೭೬, ಪು. ೧:೮ 
ರಾಷ್ಟ್ರಕೂಟಾಸ್‌ ಅಂಡ್‌ ದೇರ್‌ ಟೈಮ್ಸ್‌, ಪೂನಾ, ೧೯೬೭, ಪು. ೨೫೩ 


[43 
ನ. ದಿ ನೊಳಂಬಾಸ್‌, ಮೈಸೂರು, ೧೯೮೦, ಪು. ೧೪೭ 


ಇತಿಹಾಸ ದರ್ಶನ 


೧೦೧ 


ನಾಯಕತ್ವವನ್ನು ವಹಿಸುವ ಅರ್ಹತೆಯು ಬಹು ಮುಖ್ಯ 
ವಾಗಿದ್ದಿತು. ರಾಜ್ಯದ ಅಳಿವು-ಉಳಿವು ಸೇನೆಯನ್ನೇ 
ಅವಲಂಬಿಸಿದ್ದುದರಿಂದ, ಸೇನಾ ಆಡಳಿತಕ್ಕೆ ಹೆಚ್ಚು 
ಗಮನವನ್ನು ಕೊಡುತ್ತಿದ್ದರು. ಆದುದರಿಂದ ಸೇನಾ 
ಆಡಳಿತದಲ್ಲಿ ಅಂದರೆ ಯುದ್ಧ ಗಳಲ್ಲಿ ಪಾಲ್ಗೊಂಡು ಶತ್ರು 
ಗಳನ್ನು ಸೋಲಿಸಿ, ರಾಜ್ಯವಿಸ್ತರಣೆಯಲ್ಲಿ' ಸಹಾಯ 
ಮಾಡಿದ ವೀರರನ್ನು, ಮಂತ್ರಿಗಳನ್ನು, ಅಧಿಕಾರಿಗಳನ್ನು 
ರಾಜನು ಗಮನಿಸಿ, ಅವರಿಗೆ ವಿಶೇಷವಾದ ಅಧಿಕಾರ 
ವನ್ನು ಕೊಟ್ಟು, ಕೇಂದ್ರ ಆಡಳಿತಕ್ಕೆ ತೆಗೆದುಕೊಳ್ಳುತ್ತಿದ್ದ 
ನೆಂದು ತಿಳಿಯಬಹುದು. ಇದರಿಂದ ` ಯುದ್ಧ ದಲ್ಲಿ 
ಭಾಗವಹಿಸುವುದು ಅತಿ ಮುಖ್ಯವಾದ ಅಂಗವಾಗಿದ್ದಿ 
ತೆಂಬುದು ನಿರ್ವಿವಾದದ ವಿಷಯ. ಈ ದೃಷ್ಟಿಯಿಂದ 
ನೋಡಿದಾಗ, ದಂಡನಾಯಕ ಎನ್ನುವುದು ಒಂದು 
ಬಿರುದು ; ಇದೊಂದು ಅಧಿಕಾರವಲ್ಲ ; ಯುದ್ಧ. ಕೌಶಲ 
ವನ್ನು ಪ್ರದರ್ಶಿಸಿದ ಯಾರಾದರೂ ದಂಡನಾಯಕರಾಗ 
ಬಹುದು ; ಇಂತಹ ವ್ಯಕ್ತಿಗಳನ್ನು ರಾಜನು ಪುರಸ್ಕರಿಸಿ, 
ಇವರಿಗೆ ಬೇರೆ ಬೇರೆ ಹುದ್ದೆಗಳನ್ನು ಕೊಟ್ಟು ಇವರ 
ಪ್ರಯೋಜನವನ್ನು ಪಡೆಯುತ್ತಿದ್ದನು.6 ಆದುದರಿಂದಲೇ 
ದಂಡನಾಯಕರು, ಪ್ರಧಾನಿಯಾಗಿಯೋ ಸರ್ವಾಧಿಕಾರಿ 
ಯಾಗಿಯೋ ಸಂಧಿವಿಗ್ರಹಿಯಾಗಿಯೋ ಅಥವಾ 
ಇನ್ಯಾವ ಹುದ್ದೆಯನ್ನೋ ಅಲಂಕರಿಸಿದವರಾಗಿ ಕಾಣ 
ಬರುವುದು. ಅಂದರೆ ಯುದ್ಧ ಕಾಲ ಒಂದರೆ ಸರ್ವಾಧಿ 
ಕಾರಿಯೂ ಹೋರಾಡಲು ಹೋಗಬೇಕಾಗುತ್ತಿತ್ತು. 


ಇದೇ ಪದ್ಧತಿಯು ಹೊಯ್ಸಳರ ಕಾಲದಲ್ಲಿ 
ಮುಂದುವರೆದಿದ್ದಿ ತೆಂಬುದು ನೂರಾರು ಶಾಸನ 
ಗಳಿಂದ ತಿಳಿದುಬರುತ್ತದೆ. ಜೆ. ಡಿ. ಎಂ. ಡೆರೆಟ್‌ ಅವರ 
ಪ್ರಕಾರ, ದಂಡನಾಯಕನು ಜಿಲ್ಲೆಯಲ್ಲಿ ಅತ್ಯಂತ ವರಿಷ್ಠ 
ಅಧಿಕಾರಿಯಾಗಿದ್ದನು.? ಹರಿಹರ ದಂಡನಾಯಕನು 
ಅಸಂಧಿನಾಡನ್ನು ಕ್ರಿ.ಶ. ೧೨೧೬ ರಿಂದ ೧೨೩೮ರವರೆಗೆ 
ನಾಡಾಧಿಕಾರಿಯಾಗಿ ಆಳುತ್ತಿದ್ದನು. ಅವನು ಇಲ್ಲಿ 
ನಾಡಧಿಕಾರಿಯಾಗಿದ್ದರೂ ಯುದ್ದ ಗಳಲ್ಲಿ ಪಾಲ್ಗೊಂಡು 


ತನ್ನ ನಾಡಿನ ರಕ್ಷಣೆಗೆ ನೆರವಾಗಿದ್ದನು. ಇವನ ಸಹಾಯ 
ಕ್ಕಾಗಿ ಇವನ ಕೈಕೆಳಗೆ ಮಹಾಪ್ರಧಾನಿ, ಭಂಡಾರಿ, ಸೇನ 
ಬೋವ, ಹೆಗ್ಗಡೆ ಮುಂತಾದ ಅಧಿಕಾರಿಗಳಿದ್ದರು. ದಂಡ 
ನಾಯಕರು ಕಂದಾಯ ಆಡಳಿತದಲ್ಲಿಯೂ ವರಿಷ್ಠರಾಗಿದ್ದು 
ತೆರಿಗೆಗಳ ವಸೂಲಿಯನ್ನು ಮಾಡುತ್ತಿದ್ದರು. ಅನೇಕ 
ವೇಳೆ ದಂಡನಾಯಕನು ನ್ಯಾಯತೀರ್ಮಾನದಲ್ಲಿಯೂ 
ಪಾಶ್ರವಹಿಸುತ್ತಿದ್ದನು. ಆದುದರಿಂದ, ದಂಡನಾಯಕ 
ನಿಗೆ ನಿರ್ದಿಷ್ಟವಾದ ಕರ್ತವ್ಯವಿರಲಿಲ್ಲ. ಅವನು ನಾಡಾ 


 ಧಿಕಾರಿಯಾಗಿರುವಾಗೆ, ಯುದ್ಧದಿಂದ ಮೊದಲ್ಗೊಂಡು 


ಕಂದಾಯ, ನ್ಯಾಯತೀರ್ಮಾನ, ದೇವಾಲಯ ನಿರ್ಮಾಣ, 
ವಿದ್ಯಾಭ್ಯಾಸ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೆಲಸ 
ನಿರ್ವಹಿಸುತ್ತಿದ್ದನು. ದಂಡನಾಯಕನು ತನ್ನ ಅಧಿಕಾರದ 
ದುರುಪಯೋಗ ಮಾಡಿಕೊಳ್ಳದೇ ಇರುವಂತೆ ಅವನ 
ಮೇಲೆ ಕೇಂದ್ರದ ಮಂತ್ರಿಗಳು ಗಮನವಿಡುತ್ತಿದ್ದರು. 
ಹೊಯ್ಸಳರ ಕಾಲದಲ್ಲಿ ಸ್ಪೇಚ್ಛಾಚಾರದಿಂದ ವರ್ತಿಸಿ ಜನ 
ಗಳಿಗೆ ಅದರಲ್ಲಿಯೂ ನೇಯ್ಗೆಯವರಿಗೆ ತೊಂದರೆಯಾಗು 
ತ್ರಿದ್ದುದನ್ನು ದಂಡನಾಯಕನು ರಾಜನ ಗಮನಕ್ಕೆ 
ತಂದಾಗ, ರಾಜನು ಒಂದು ಮಗ್ಗಕ್ಕೆ ಎಂಟು ಕಾಸಿನಂತೆ 
ತೆರಿಗೆಯನ್ನು ಕಡಿಮೆ ಮಾಡಿದನು ಎಂದೂ ತಿಳಿದು 
ಬಂದಿದೆ ಈ ಎಲ್ಲಾ ಅಂಶಗಳನ್ನೂ ಗಮನಿಸಿದಾಗ: 
ದಂಡನಾಯಕ ಎನ್ನುವುದು ಒಂದು ಗೌರವ ಸೂಚಕವಾದ 
ಹುದ್ದೆ : ಅದನ್ನು ರಾಜನು ತನ್ನ ಅಧಿಕಾರಿಗಳಿಗೆ ಅವರ: 
ವರ ಕಾರ್ಯಕ್ಕೆ ತಕ್ಕಂತೆ ಕೊಡುತ್ತಿದ್ದನೆಂಬ:ದಾಗಿ' 
ಡೆರೆಟ್‌ ಆವರು ಖಚಿತವಾಗಿ ಹೇಳುತ್ತಾರೆ. ಅವರೇ 
ಹೇಳಿರುವ ಗಮನಾರ್ಹ ಸಂಗತಿಯೆಂದರೆ, ಮುಮ್ಮಡಿ 
ಬಲ್ಲಾಳನ ಕಾಲದಲ್ಲಿದ್ದ ಐವತ್ತು ದಂಡನಾಯಕರಲ್ಲಿ 
ಕೇವಲ ಇಪ್ಪತ್ತು ಮಂದಿ ಮಾತ್ರ ಸೇನಾ ನಾಯಕತ್ವದ 
ಕಾರ್ಯವನ್ನು ನೋಡಿಕೊಳ್ಳುತ್ತಿದ್ದರು;ಮಿಕ್ಕೆ ಮೂವತ್ತು 
ಮಂದಿ ಸಿವಿಲ್‌ ಆಡಳಿತದಲ್ಲಿ ಭಾಗಿಯಾಗಿದ್ದರು. 


ದೇವಗಿರಿಯ ಸೇವುಣರ ಕಾಲದಲ್ಲಿಯೂ ಸುಮಾ 


ರಾ 
ರಾಗಿ ಇದೇ ಪದ್ಧ ತಿಯೇ ಮುಂದುವರೆಯಿತು. ಈ 


6. ಬಿ. ಆರ್‌. ಗೋಪಾಲ್‌: ಕಲ್ಯಾಣಿ ಚಾಲುಕ್ಕರು, ಪು. ೩೯೨ 
= 
1 


ದಿ ಹೊಯ್ಸಳಾಸ್‌, ಮದರಾಸು, ೧೯೫೭, ಪು. ೧೮೮ 


8. ಅದೇ, ಪು. ೧೯೦ 


ಕಾಲದಲ್ಲಿಯೂ ಬಹಳಷ್ಟು ಮಂದಿ ದಂಡನಾಯಕರು 
ಕಾಣಬರುತ್ತಾರೆ.? ಇವರು. ಸೇನಾಕಾರ್ಯದಲ್ಲಿಯೂ 


ಸಿವಿಲ್‌ ಆಡಳಿತದಲ್ಲಿಯೂ ಒಟ್ಟೊಟ್ಟಿಗೆ ಇದ್ದು ದು 
ಗಮನಾರ್ಹ. ದಂಡನಾಯಕರುಗಳೂದ ಬೀಚ 


ಮತ್ತು. ಮಾಯಿದೇವ ಅವರುಗಳು ಬನ 


ವಾಸಿ ರಾಜ್ಯದ ರಾಜ್ಯಪಾಲರಾಗಿ ಕೆಲಸ ನಿರ್ವಹಿಸು 
ತಿದರು. ಇವರಿಬ್ಬರೂ ಯುದ ಕೌಶಲವನ್ನು ಮೆರೆದು 
೨೦ ಬ ಛ ಈ 


ಸೇವುಣರ ಹತ್ತಾರು ಯುದ್ಧಗಳಲ್ಲಿ ಪಾತ್ರವಹಿಸಿ ಜಯ 
ಶಾಲಿಯಾದ ವೀರರು. ಬೀಚಿನಂತೂ ಸಿಂಘಣನ ಬಲ; 
ಯಂತಿದ್ದವನು. ಆದುದರಿಂದ ನರಸಿಂಹಮೂತಿ 
ಅವರು ಹೇಳುವಂತೆ, ದಂಡನಾಯಕರುಗಳು ಯು ಸ 
ಸಮಯದಲ್ಲಿ ಸೇನಾಧಿಪತಿಗಳಾಗಿಯೂ ಮಿಕ್ಕ ಸಮಯ 
ದಲ್ಲಿ ಸಾಣಾನ್ಯ ಆಡಳಿತಗಾರರಾಗಿಯೂ ಕೆಲಸ ನಿರ್ವಹಿ 
ಸುತ್ತಿ ದ್ದ ರು. ಇದರ ಜೊತೆಗೆ ಮಹಾಪ್ರಚಂಡ ದಂಡ 
ನಾಯಕ್ಕೆ ರಾಯದಂಡಾಧೀಶ ಮತ್ತು ದಂಡನಾಥ 
ಎನ್ನುವ ಪದಗಳೂ ಸೇವುಣರ ಶಾಸನಗಳಲ್ಲಿ ಸಿಗುತ್ತವೆ. 
ಆದರೆ ಇವುಗಳ ಖಚಿತವಾದ ಅರ್ಥವೇನೆಂಬುದು ತಿಳಿದು 
ಬಂದಿಲ್ಲ. ಮಲ್ಲಿದೇವ ಮತ್ತು ಆತನ ತಮ್ಮ ಸಹ 
ದೇವರು ಜೈತುಗಿಯ ಕಾಲದಲ್ಲಿ ದಂಡನಾಥರಾಗಿದ್ದ ರು. 


ಚವುಂಡಿಸೆಟ್ಟೆಯು ದೊರೆ ಕೃಷ್ಣನ ಕಾಲದಲ್ಲಿ ರಾಯ 
ದಂಡಾಧೀಶನಾಗಿದ್ದನು.30 


ವಿಜಯನಗರ ಕಾಲದ ಪದ್ಧ ತಿಯನ್ನು ಕುರಿತು 
ಮಹಾಲಿಂಗಂ ಅವರು ಹೇಳುವಂತೆ, ಪ್ರಧಾನಿಯು 
ರಾಜ್ಯದ ವರಿಷ್ಠ ಅಧಿಕಾರಿಯಾಗಿದ್ದು ದಂಡನಾಯಕನೆಂಬ 
ಬಿರುದನ್ನು ಹೊಂದಿದ್ದ ನುು!! ಸೇನಾಧಿಪತಿಗೆ ವಿಜಯ 
ನಗರ ಕಾಲದಲ್ಲಿ ದಳಾಧಿಕಾರಿ ಅಥವಾ ದಳವಾಯಿ 
ಎನ್ನುವ ಹೆಸರೂ ಇದ್ದಿತು. ಕೆಲವು ಕಡೆ ಅವನನ್ನು 
ಸರ್ವಸೈನ್ಯಾಧಿಪತಿ ಅಥವಾ ಸರ್ವಸೈನ್ಯಾಧಿಕಾರಿ ಎಂದಿರು 
ವುದೂ ಉಂಟು. ಉದಾಹರಣೆಗೆ ನಾಗಣ್ಣ ದಂಡ 
ಾಇಯಕನ್ನು ವೀರಪ್ರತಾಪ ದೇವರಾಯ ಮಹಾರಾಜರ 


i. 


ಮಹಾಪ್ರಧಾನನೆಂದು ಕರೆಯಲಾಗಿದೆ.» ಅಂದರೆ 
ನಾಗಣ್ಣನು ದಂಡನಾಯಕನೂ ಮಹಾಪ್ರಧಾನಿಯೂ 
ಆಗಿದ್ದನು. ಚಾಮನೃ್ಭಪಾಲನೆಂಬುವನು ವೀರಪ್ರತಾಪ 
ದೇವರಾಯನ ಸರ್ವಸೈನ್ಯಾಧಿಕಾರಿಯಾಗಿದ್ದನು. ಒಬ್ಬನೇ 
ರಾಜನಿಗೆ, ಒಂದೇ ಕಾಲದಲ್ಲಿ ಇಬ್ಬರು ಸೈನ್ಯಾಧಿಕಾರಿಗಳಿ 
ರುವುದು ಅಸಂಭವ. ಆದುದರಿಂದ ದಂಡನಾಯಕ 
ನಾಗಣ್ಣನು ಮಹಾಪ್ರಧಾನಿಯ ಕಾರ್ಯವನ್ನು ಮಾಡು 
ತ್ತಿದ್ದರೆ, ಚಾಮನೃಪಾಲನು ಸೈನ್ಯಾಧಿಕಾರಿಯ ಕೆಲಸ 
ವನ್ನು ನಿರ್ವಹಿಸುತ್ತಿದ್ದನೆಂದು ಖಚಿತವಾಗುತ್ತದೆ. ಇದೇ 
ಕಾಲದಲ್ಲಿ ದಂಡನಾಯಕರು ರಾಜ್ಯಪಾಲರಾಗಿ ಕಾರ್ಯ 
ವನ್ನೂ ನಿರ್ವಹಿಸುತ್ತಿದ್ದರು. ಲಕ್ಕಣ್ಣ ದಂಡನಾಯಕನು 
ಇಮ್ಮಡಿ ದೇವರಾಯನ ಕಾಲದಲ್ಲಿ ದಕ್ಷಿಣ ಸಮುದ್ರಾಧಿ 
ಪತಿಯಾಗಿ ಮಧುರೆಯಲ್ಲಿ ಆಳುತ್ತಿದ್ದನು. ಇದೇ ರೀತಿ 
ಯಲ್ಲಿ ಈರಣ್ಣ ದಂಡನಾಯಕನು ದಕ್ಷಿಣ ಸಮುದ್ರಾಧಿ 
ಪತಿಯಾಗಿದ್ದನು.!3 


ಈ ವಿಷಯದಲ್ಲಿ ಅಬ್ದುಲ್‌ ರಜಾಕನ ಬರವಣಿ 
ಗೆಯು ಕೆಲವು ಮಾಹಿತಿಗಳನ್ನು ನೀಡುತ್ತದೆ. ಅವನ 
ಪ್ರಕಾರ, ದಣಾಯಕನು (ದಣ್ಣಾಯಕ-ದಂಡನಾಯಕ) 
ಎತ್ತರವಾದ ಪೀಠದ ಮೇಲೆ ಕುಳಿತುಕೊಳ್ಳುತ್ತಾನೆ. ಅಕ್ಕ 
ಪಕ್ಕದಲ್ಲಿ ಲಾಂಛನವನ್ನು ಹಿಡಿದಿರುವವರು ನಿಲ್ಲುತ್ತಾರೆ. 
ಇತರ ಅಧಿಕಾರಿಗಳು ಪಕ್ಕದಲ್ಲಿರುತ್ತಾರೆ. ದಣಾಯಕನು 
ಜನಗಳ ಅಹವಾಲುಗಳನ್ನು ಕೇಳಿ ನ್ಯಾಯ ತೀರ್ಮಾನ 
ವನ್ನು ಮಾಡುತ್ತಾನೆ.* ಇದರ ಬಗ್ಗೆ ಬರೆಯುವಾಗ 
ಬಿ. ಎ. ಸಾಲತೊರೆಯವರು ಇದನ್ನು ಖಂಡಿಸಿ, ಒಬ್ಬ 
ಸೈನ್ಯಾಧಿಕಾರಿಯು ನ್ಯಾಯ ತೀರ್ಮಾನವನ್ನು ಮಾಡು 
ವುದು ಪ್ರಾಚೀನ ದಂಡನೀತಿಗೆ ವಿರುದ್ಧವಾದುದು ; 
ಇದೊಂದು ವಿಷಯದಲ್ಲಿ ವಿಜಯನಗರದ ಅರಸರು 
ದೊಡ್ಡ ತಪ್ಪನ್ನು ಮಾಡಿದ್ದಾರೆನ್ನುವ ಅಭಿಪ್ರಾಯವನ್ನು 
ವ್ಯಕ್ತ ಪಡಿಸಿದ್ದಾ ರೆ.15 ಇದನ್ನು ಗಮನಿಸಿದರೆ, ಸಾಲ 


9. `ಎ. ವಿ. ನರಸಿಂಹಮೂರ್ತಿ : ದೇವಗಿರಿಯ ಸೇವುಣರು, ಮೈಸೂರು, ಪು. ೧೪೮ 


10. ಅದೇ, ಪು. ೧೪೯ 


11. ಅಡ್ಮಿನಿಸ್ಬೇಷನ್‌ ಅಂಡ್‌ ಸೋಶಿಯಲ್‌ ಲೈಫ್‌ ಅಂಡರ್‌ ವಿಜಯನಗರ, ಮದರಾಸು, ೧೯೪೦, ಪು. ೩೩ 


ಭ್ರ ಲ 
12. ಅದೇ, ಪು. ೩೩೫ 


13. ಎಪಿಗ್ರಾಫಿಯ ಕರ್ನಾಟಿಕಾ, ಸಂಪುಟ ನ, ಸಂಖ್ಯೆ ೮೫ 


14. ಅಡ್ಮಿನಿಸ್ಟೇಷನ್‌ ಅಂಡ್‌ ಸೋಶಿಯಲ್‌ ಲೈಫ್‌ ಅಂಡರ್‌ ವಿಜಯನಗರ, ಪು, ೧೧೬ 
15. ಸೋಶಿಯಲ್‌ ಅಂಡ್‌ ಪೊಲಿಟಿಕಲ್‌ ಲೈಫ್‌ ಇನ್‌ ವಿಜಯನಗರ, ಸಂಪುಟ ೧, ಪು. ೩೬೯ 


ಇತಿಹಾಸ ದರ್ಶನ 


೧೦೩ 


ತೊರೆಯುವರು ದಂಡನಾಯಕನನ್ನು ಕೇವಲ ಮಿಲಿಟರಿ ಎನ್ನುವ ಪದವು ಬಳಕೆಯಲ್ಲಿದೆ. ೨. ಕೇವಲ 'ದಂಡ' 
ಅಧಿಕಾರಿಯಾಗಿ ಪರಿಗಣಿಸಿದ್ದಾ ರೆನ್ನುವುದು ಖಚಿತವಾಗು ಎನ್ನುವ ಪದದ ಅರ್ಥವನ್ನು ಆಧರಿಸಿ, ಅವನನ್ನು ಸೇನಾ 


ಇ ಸಾ 
ತ್ತದೆ. ಆದರೆ ಮೇಲೆ ಪ್ರಸ್ತಾಪಿಸಿರುವ ವಿಜಯನಗರ ಧಿಕಾರಿಯನ್ನಾಗಿ ಪರಿಗಣಿಸಲಾಗಿದೆ. ೩. ದಂಡ 
ಕಾಲದ ಮಾಹಿತಿಯ ಪ್ರಕಾರ, ದಂಡನಾಯಕನು ಕೇವಲ ನಾಯಕನು ಮೊದಮೊದಲು ಸೇನಾಧಿಕಾರಿಯಾಗಿದ್ದು, 
ಸೈನ್ಯಾಧಿಕಾರಿಯಾಗಿರಲಿಲ್ಲವೆಂಬುದು ಮನದಟ್ಟಾಗು ನಂತರ ರಾಜ್ಯಾಡಳಿತದ ಎಲ್ಲ ಅಂಗಗಳಲ್ಲಿಯೂ ಆದ್ಯತೆ 
ತ್ತದೆ. ಕೆ ಪಡೆದಿರಬೇಕು. ೪. “ದಂಡನಾಯಕ' ಎನ್ನುವುದು 


ಒಂದು ಬಿರುದು ಅಥವಾ ಗೌರವಸೂಚಕ ಪದ.16 
೫. ಕರ್ನಾಟಕ ಆಡಳಿತ ವ್ಯವಸ್ಥೆಯಲ್ಲಿ ದಂಡನಾಯಕನ 
ಪಾತ್ರ ಮಾತ್ರ ಹಿರಿದಾದುದು. 


ಒಟ್ಟಿನಲ್ಲಿ, ಈ ಮೇಲೆ ಹೇಳಿದ ಎಲ್ಲ ಮಾಹಿತಿ 
ಗಳನ್ನೂ ಸಂಪೂರ್ಣವಾಗಿ ಪರಿಶೀಲಿಸಿದರೆ ಕೆಲವು ಅಂಶ 

_ ಗಳು ತಿಳಿಯುಬರುತ್ತವೆ : ೧. ಪ್ರಾಚೀನಕಾಲದಿಂದ 
ಅಂದರೆ ಗುಪ್ತರ ಕಾಲದಿಂದಲೂ “ದಂಡನಾಯಕ' 


ri eT 


16. ದಂಡನಾಯಕನ ಹೆಂಡತಿಯನ್ನು ದಂಡನಾಯಕಿತಿ ಎಂದು ಕರೆಯುವುದು ರೂಢಿಗೆ ಬಂದು ಎಷ್ಟೋ ಜನ ಸ್ತ್ರೀಯರ 
ಹೆಸರುಗಳು ದೊರಕಿವೆ. ಉದಾಹರಣೆ : ದಂಡನಾಯುಕಿತ್ತಿ ರೆಬ್ಬಲದೇವಿ, ದಂಡನಾಯಕಿಶಿ ಜಕಿ ಯಪ್ಪೆ, 
ಲಕ್ಷಿ ಬಮತಿ ದಂಡೆನಾಯಕಿತಿ, ದಂಡನಾಯಕಿತಿ ಸಾಹಳಿ, ಇತ್ಯಾದಿ. 

೧೦೫ | ಇತಿಹಾಸ ದರ್ಶನ 


